ಕರ್ನಾಟಕ ವಿಧಾನ ಪರಿಷತು 


629 


ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


24-09-2020 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಮುಖ್ಯಮಂತ್ರಿಯವರು 
t ಲ 


kkk 


ಪ್ರೆ 


1 |ಬೆಂಗಳೂರು ನೀರು ಸರಬರಾಜು 


ಹಂತದಲ್ಲಿದೆ 


ಒದಗಿಸುವ ಕಾಮಗಾರಿ ಯಾವ 


ಬೆಂಗಳೊರು ನೀರು ಸರಬರಾಜು ಮತ್ತು ಒಳೆಚೆರಂಡಿ 
ಮಂಡಳಿಯಿಂದ 110 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ 
ಯೋಜನೆಯ ದರಖಾಸ್ತು ಪಕ್ಷಿಯೆಯ ಮೂಲಕ ಒಟ್ಟು 
ರೂ.982.77 ಕೋಟಿಗಳಿಗೆ ನೀಡಲಾಗಿದ್ದು, ಸೆಪ್ಟಂಬರ್‌ / 
ಅಕ್ಟೋಬರ್‌ 2020 ರಲ್ಲಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 
ಆಗಸ್ಟ್‌ 2020ರ ಅಂತ್ಯಕ್ಕೆ 2785.70 ಕಿಮೀಗಳಲ್ಲಿ 2734.73 
ಕಿ.ಮೀ.ನಷು, ಬೌತಿಕ ಕ ಪ್ರಗತಿಯಾಗಿರುತ್ತದೆ. 


ಬ 


ಮುಂದುವರೆದು, ಮೇಲ್ಲಟ್ಟದ (OHT) ಹಾಗೂ 
ನೆಲಮಟ್ಟದ (GLR) ಜಲಸಂಗಹಗಾರದ ನಿರ್ಮಾಣದ 
ಕಾಮಗಾರಿಗಳನ್ನು ಮತ್ತು ಗೊಟ್ಟಿಗೆರೆಯಲ್ಲಿ 50ಎಂಎಲ್‌ 


; | } 
ಸದರಿ ಯೋಜನೆಯು ಜುಲೈ 20 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


2 18 ಯೋಜನೆಯಡಿ ಈವರೆವಿಗೆ 
ಮಾಡಿದ 
ಹಳ್ಳಿಗಳ ವಿವರ ಹಾಗೂ ನೀರಿನ 
ಸಂಪರ್ಕ ಪಡೆದವರೆಷ್ಟು (ಒಟ್ಟು 
ವಿವರಗಳನ್ನು 


ನೀರು ಸರಬರಾಜು 


ಸಂಖ್ಯೆಯ 
ನೀಡುವುದು) 


ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯಿಂದ 110 ಹಳ್ಳಿಗಳ ಪೈಕಿ 51 ಹಳ್ಳಿಗಳಿಗೆ (ಹಳ್ಳಿಗಳ 
ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ) ಕುಡಿಯುವ 
ನೀರನ್ನು ಒದಗಿಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿದು 


ಇಲ್ಲಿಯವರೆಗೂ ಒಟ್ಟಾ ಯಾಗಿ 9458 ಗಳಿ ಗೆ ನೀರಿನ is 


ಬೆಂಗಳೂರು ಜಲಮಂಡಳಿಯಿಂದ ಕಾವೇರಿ 5ನೇ ಹಂತದ 
ಕುಡಿಯುವ ನೀರಿವ ವ್ಯವಸ್ಥೆಯ ಕಾಮಗಾರಿಯನ್ನು 
ಕೈಗೆತ್ತಿಕೊಳ್ಳಲಾಗಿದ್ದು, ಈ ಕಾಮಗಾರಿ ಪೂರ್ಣಗೊಂಡ ನಂತರ 
Ws 59 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು 


ಸಂಖ್ಯೆ; ನಅಇ 104 ಎಂಎನ್‌ ಐ 2020 


ಹ೨ನೆ. ಡಬಿಡಿಲಸಬತೆ 
(ಬಿ.ಎಸ್‌. ಯಡಿಯೂರಪ್ಪ) - 


ಅನುಬಂಧ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ 110 ಹಳ್ಳಿಗಳ ಪೈಕಿ 51 ಹಳ್ಳಿಗಳಿಗೆ ಅಧಿಸೂಚನೆ 
[_ ಹೊರಡಿಸಿರುವ ವಿವರ 
ಕ್ರಸಂ | ಅಧಿಸೂಚನೆ ಹೊರಡಿಸಿರುವ ಹಳ್ಳಿಗಳ ಹೆಸರು ಮ ಅಧಿಸೂಚನೆ ಹೊರಡಿಸಿರುವ ಹಳ್ಳಿಗಳ ಹೆಸರು |] 
1 |ಹೇರೊಹಳ್ಳಿ 27 ಚಿಕ್ಕಸಂದ್ರ 
[ 2 |ಸೊಣ್ಣೆನಹಳ್ಳಿ 28 |ಸಿಡೇದಹಳ್ಳಿ 
3  |ಹೊರಮಾವು (ಭಾಗಶಃ) 29 |ಅಂದಹಲ್ಲಿ 
4 [ದಾಸರಹಳ್ಳಿ (ಭಾಗಶ) 30 [ಕರಿಓಬನಹಳ್ಳಿ | 
) ಚಲ್ಕರೆ (ಭಾಗಶಃ) 31 ಆರೇಹಳ್ಳಿ (ಭಾಗಶಃ) 
6 ಕೂಡ್ಲು (ಭಾಗಶಃ) 32 [ವಸಂತಪುರ (ಭಾಗಶಃ) 
7 |ನಾಗನಾಥಪುರ (ಭಾಗಶಃ) 33 |ಗಿಡದಕೊನೇನಹಳ್ಳಿ (ಭಾಗಶ) 
8 ಪರಪ್ಪನ ಅಗ್ರಹಾರ (ಭಾಗಶಃ) 34 ನಾಗೊಂಡನಹಳ್ಳಿ | 
9 |ಗಾಣಕಲ್ಲು (ಭಾಗಶಃ) 35 ಅಗ್ರಹಾರ 
10 [ತೂಬರಹಳ್ಳಿ 36 [ಜುನ್ನಸಂದ್ರ 
I ಸಿದ್ದಾಪುರ (ಭಾಗಶಃ) 37 ಕಸವನಹಳ್ಳಿ 
FH Ta ಬೆಟ್ಟಹಳ್ಳಿ (ಭಾಗಶ) 38 |ಅಂಬಲಿಪುರ 1 
133 [ಬೇಗೂರು 39 |ದೊಡ್ಡಬೆಟ್ಟಹಳ್ಳಿ 
14 |ಹರಳೂರು (ಭಾಗಶ) 40 |ಉಲ್ಲಾಳು 
ER 15 |ಅಬ್ಬಿಗೆರೆ 4 [ಆಲಹಳ್ಳಿ 
16 ಮೇಡರಹಳ್ಳಿ 42 [ಅಂಜನಾಪುರ 
17 ಶೆಟ್ಟಿಹಳ್ಳಿ 43 [ಬೆಳ್ಳಂದೂರು 
18 ಉತ್ತರಹಳ್ಳಿ (ಭಾಗಶಃ) 44 ಕೈಕೊಂಡಹಳ್ಳಿ 
19 ಎಲ್ಲೇನಹಳ್ಲಿ 45 ಲಿಂಗಧೀರನಹಳ್ಳಿ ಬಿ 
20 [ದೊಡ್ಡಕಲ್ಲಸಂದ 46 [ಹೊಸಹಳ್ಳಿ | 
21 |ರಘುವನಹಳ್ಳಿ 47 |ವಡ್ಡರಪಾಳ್ಯ (ಭಾಗಶಃ) 
22 ರಾಮಗೊಂಡನಹಳ್ಳಿ 48 ಗುಬ್ಬಲಾಳು (ಭಾಗಶಃ) 
49 ಚಿಕ್ಕತೋಗೂರು 
50 |ದೊಡ್ಡತೋಗೂರು 
51 |ಬಸಾಪುರ 


ಮುಖ್ಯ ಅಭಿಯಂತರರು(ತ್ಕಾನೀನಿ-110ಹ) 
೬೬” ಬೆ೦ಗಳೂರು ಜಲಮಂಡಲಿ 


p 


